ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


1361 

ಶ್ರೀ ಹೆಚ್‌.ಎಂ. ರಮೇಶ ಗೌಡ 
(ವಿಧಾನಸಭೆಯಿಂದ ಚುನಾಯಿತರಾದವರು) 
16.03.2021. 


ಕೈಗಾರಿಕೆಗಳೆಂದು A, 
ಸಣ್ಣ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲು 
ಸರ್ಕಾರವು ನಿಗದಿಪಡಿಸಿರುವ 
ಮಾನದಂಡಗಳೇನು; ಸಣ್ಣ ಕೈಗಾರಿಕೆಗಳನ್ನು 
ಪ್ರೋತ್ಸಾಹಿಸಲು ಸರ್ಕಾರವು ಕೈಗೊಂಡಿರುವ 


ನೀಡುವುದು) 


ಉತ್ತರಿಸುವವರು ಸಣ್ಣ ಕೈಗಾರಿಕೆ ಹಾಗೂ ವಾರ್ತಾ ಮತ್ತು 
ಸಾರ್ವಜನಿಕ ಸಂಪರ್ಕ ಸಚಿವರು, 
ಕ್ರಸಂ. ಪ್ರಕ್ನೆ ಉತ್ತರ 
ಅ) ]ಯಾವ ರೀತಿಯ ಕೈಗಾರಿಕೆಗಳನ್ನ ಸಣ್ಣ | ಭಾರತ ಸರ್ಕಾರದ ಎಂ.ಎಸ್‌.ಎಂ.ಇ ಮಂತ್ರಾಲಯವು ದನಾಂಕ 17/2020 


ರಿಂದೆ ಸಣ್ಣ ಕೈಗಾರಿಕೆಗಳಗೆ ಹೊಸ ವ್ಯಾಖ್ಯಾನವನ್ನು ನೀಡಿದ್ದು ಅದು ಈ 
ಕೆಳಗಿನಂತಿರುತ್ತದೆ 


ಯಾವ ಉತ್ಪಾದನಾ / ಸೇವಾ ಕೈಗಾರಿಕೆಯು ತನ್ನ ಘಟಕದ ಸ್ಥಾವರ ಪುತ್ತು 
ಯಂಶ್ರೋಪಕರಣಗಳಲ್ಲಿ 10 ಕೋಟಿಗಿಂತ ಕಡಿಮೆ ಹೂಡಿಕೆ ಮಾಡಿದು 
ಮತ್ತು ಆ ಘಟಕದ ವಾರ್ಷಿಕ ವಹಿವಾಟು ರೂ.50 ಕೋಟಿಗಿಂತ ಕಡಿಮೆ ಇದ್ದಲ್ಲಿ 


2 


ಕ್ರಮಗಳೇನು; (ಸಂಪೂರ್ಣ ವಿವರ 
| ಅದನ್ನು 


ಸಣ್ಣ ಕೈಗಾರಿಕೆಗಳ ಸ್ಥಾಪನೆಗೆ ಅನುಮೋದನೆಯನ್ನು ಸಂಬಂಧಿಸಿದ ಜಿಲ್ಲೆಯ 
ಜಿಲ್ಲಾಧಿಕಾರಿಗಳ ಅಧ್ಯ ೃಕ್ಷತೆಯ ಜಿಲ್ಲಾ ಮಟ್ಟದ ಏಕ ಗವಾಕ್ಷಿ ಸಮಿತಿಯಿಂದ 
ಪಡೆಯಬೇಕಾಗುತ್ತದೆ. 

ರಾಜ್ಯದಲ್ಲಿ ಸಣ್ಣ ಸಣ್ಣ ಉದ್ಯಮಗಳನ್ನು ತೆರೆಯಲು ಉದ್ಯಮಶೀಲರು ಕನಿಷ್ಟ ಈ 
ಕೆಳಗಿನ ಮಾರ್ಗಸೂಚಿಯನ್ನು ಅನುಸರಿಸಬೇಕಾಗುತ್ತದೆ. 


' 
& 
[al 
at 
2 

Fal 
Kl 
¢ 

dt 


1. ಮಾಲೀಕತ್ವ ಉದ್ಯಮ ಸ್ಥಾಪಿಸಲು ಬಯಸುವ ಉದ್ಯಮ 
ಕೈಗಾರಿಕಾ" "ಪ್ರದೇಶಾಭಿವೃದ್ಧಿ ಮಂಡಳಿ/ ಕರ್ನಾಟಕ ರಾಜ್ಯ ಸಣ್ಣ ಸ ತಗಾರಕಗಳ 
ಅಭಿವೃದ್ಧಿ ನಿಗಮದ ನಿವೇಶನದಲ್ಲಿ ಕೈಗಾರಿಕೆಯನ್ನು ಸಾಪಿಸುವ 
ಉದ್ದೇಶವನ್ನು ಹೊಂದಿದಲ್ಲಿ “ಕಾಮನ್‌ ಅಪ್ಲಿಕೇಷನ್‌. ಫಾರಂ” ನ್ನು ಭರ್ತಿ 
ಮಾಡಿ ಅರ್ಜಿಯನ್ನು ಸಂಬಂಧಿಸಿದ ಜಂಟಿ ನಿರ್ದೇಶಕರು, ಜಿಲ್ಲಾ 
ಕೈಗಾರಿಕಾ ಕೇಂದಕ್ಕೆ ಸಲ್ಲಿಸಬೇಕಾಗುತ್ತದೆ. k 

2. ಜಿಲ್ಲಾ ಕೈಗಾರಿಕಾ ಕೇಂದ್ರವು ಈ ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿಗಳ 
ಅಧ್ಯಕ್ಷತೆಯಲ್ಲಿ ಜರಗುವ “ಜಿಲ್ಲಾ ಮಟ್ಟದ ಏಕ ಗವಾಕ್ಷಿ ಸಮಿತಿ” ಸಭೆಯಲ್ಲಿ 
ಮಂಡಿಸಿ ಅನುಮೋದನೆ ಪಡೆದು "ತಾತ್ವಿಕ ಅನುಮೋದನಾ. ಪತ್ರವನ್ನು 
ಉದ್ಯಮಶೀಲರಿಗೆ ನೀಡುತ್ತದೆ. 

3. ಸಂತರ ಉದ್ಯಮಶೀಲರು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಗೆ 
ನಿವೇಶನಕ್ಕೆ ಅರ್ಜಿ ಸಲ್ಲಿಸಿ ನಿವೇಶನವನ್ನು ಪಡೆದುಕೊಳ್ಳದೇಕಾಗುತ್ತದೆ. 
ಕರ್ನಾ ಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ನಿಪೇಶಸವಾದಲ್ಲಿ 
ಅದಕ್ಕೆ ಸಂಬಂಧಿಸಿದ ಸಮಿತಿಯು ನಿವೇಶನವನ್ನು ಹಂಚಿಕೆ ಮಾಡುತ್ತದೆ. 

4. ಉದ್ಯಮಶೀಲರು ನಿವೇಶನದ ಹಂಚಿಕೆ ಆದ ನಂತರ ಯೋಜನೆಯ 
ಅನುಷ್ಟಾನಕ್ಕೆ ಅಗತ್ಯವಾದ ಹಣಕಾಸಿನ ನೆರವಿಗಾಗಿ ಬ್ಯಾಂಕ್‌/ ಕೆ.ಎಸ್‌.ಎಫ್‌.ಸಿ 
ಗೆ ಯೋಜನಾ ವರದಿ ಮತ್ತು ಇತರೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಸಾಲ 
ಮಂಜೂರಾತಿಯನ್ನು ಪಡೆದುಕೊಳ್ಳಬೇಕಾಗುತ್ತದೆ. 

5. ಕೈಗಾರಿಕಾ ಕಟ್ಟಡ ನಿರ್ಮಾಣಕ್ಕಾಗಿ ಕೆ.ಐ.ಎ 
ಕೆ.ಎಸ್‌.ಎಸ್‌.ಐ.ಡಿ.ಸಿ/ಸ್ಥಳೀಯ ಪ್ರಾಧಿಕಾರದಿಂದ ನಕ್ಷೆ ಅನುಮೋದನೆ 
ಪಡೆದುಕೊಂಡು ಕಟ್ಟಡ ನಿರ್ಮಾಣ ಪ್ರಾರಂಭಿಸಬೇಕಾಗುತ್ತದೆ. 


6. ಕೈಗಾರಿಕಾ ಚಟುವಟಿಕೆಯನ್ನು ಆಧರಿಸಿ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ 


ಸಣ್ಣ 
3 


ನಿಯಂತ್ರಣ `ಮಂಡೆಳೆಯಿಂದ “ಕನ್ನೆಂಟ್‌ ಫಾರ್‌ `ಎಸ್ಸಾಬ್ಲಿಷ್‌ಮೆಂಟ್‌್‌ 
ಅನುಮತಿಯನ್ನು ಪಡೆಯಬೇಕಾಗುತ್ತದೆ. 

ವಿದ್ಯುತ್‌ ಸಂಪರ್ಕಕ್ಕಾಗಿ ಸಂಬಂಧಿಸಿದ ಎಸ್ಕಾಂನಿಂದ ಮಂಜೂರಾತಿಯನ್ನು 
ಪಡೆಯಬೇಕಾಗುತ್ತದೆ. 

ನೀರಿನ ಸಂಪರ್ಕಕ್ಕಾಗಿ ಸಂಬಂಧಿಸಿದ ಪ್ರಾಧಿಕಾರದಿಂದ ಅನುಮತಿಯನ್ನು 
ಪಡೆಯಬೇಕಾಗುತ್ತದೆ. 

ಚಟುವಟಿಕೆ / ಯಂತ್ರೋಪಕರಣಗಳನ್ನು ಆಧರಿಸಿ “ಫ್ಯಾಕ್ಷರೀಸ್‌ ಮತ್ತು 
ಬಾಯ್ದರ್‌” ಇಲಾಖೆಯಿಂದ ಅಸುಮತಿ ಪಡೆಯಬೇಕಾಗುತ್ತದೆ. 


. ಕಾರ್ಮಿಕರ ಸಂಖ್ಯೆಯನ್ನು ಆಧರಿಸಿ ಕಾರ್ಮಿಕ ಇಲಾಖೆಯಿಂದ 


ಅನುಮೋದನೆ ಪಡೆದುಕೊಳ್ಳಬೇಕಾಗುತ್ತದೆ. 


, ಕಾರ್ಮಿಕರ ಸಂಖ್ಯೆ 20 ಕ್ಕೂ ಹೆಚ್ಚಾದಲ್ಲಿ ಇ.ಎಸ್‌.ಐ! ಪಿ.ಎಫ್‌/ವೃತಿ ತೆರಿಗೆ 


ನೊಂದಣಿ ಪಡೆಯಬೇಕಾಗುತ್ತದೆ. 


. ಉದ್ದೇಶಿತ ಕೈಗಾರಿಕೆಯ ವಾರ್ಷಿಕ ವಹಿವಾಟು ರೂ.40 ಲಕ್ಷಕ್ಕಿಂತ 


ಹೆಚ್ಚಾಗುವುದಿದ್ದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯಿಂದ *ಜಿ.ಎಸ್‌.ಟಿ” 
ನೊಂದಣಿ ಪಡೆಯಬೇಕಾಗುತ್ತದೆ. 


. ಆಹಾರ ಸಂಸ್ಕರಣಾ ಕೈಗಾರಿಕಾ ಚಟುವಟಿಕೆಯಾದಲ್ಲಿ 


“ಎಫ್‌.ಎಸ್‌.ಎಸ್‌.ಎ.ಐ” ರಹದಾರಿಯನ್ನು ಪಡೆಯಬೇಕಾಗುತ್ತದೆ. 


. ಅಪಾಯಕಾರಿ ಕೈಗಾರಿಕಾ ಚಟುವಟಿಕೆಯಾದಲ್ಲಿ “ಫೈರ್‌ ಸೇಫ್‌ಟಿ 


ಪ್ರಮಾಣಪತ್ರ”ವನ್ನು ಅಗ್ನಿಶಾಮಕ ಇಲಾಖೆಯಿಂದ 
ಪಡೆದುಕೊಳ್ಳಬೇಕಾಗುತ್ತದೆ. 


. ಕಟ್ಟಡ ನಿರ್ಮಾಣ. ಯಂತ್ರೋಪಕಣರಗಳ ಸ್ಥಾಪನೆಯಾದ ನಂತರ 


[5 
ಕೈಗಾರಿಕಾ ಚಟುವಟಿಕೆಯನ್ನು ಆಧರಿಸಿ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ 
ನಿಯಂತ್ರಣ ಮಂಡಳಿಯಿಂದ "“ಕನ್ನೆಂಟ್‌ ಫಾರ್‌ ಆಪರೇಷನ್‌' 


ಈ 


ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಲು ಸರ್ಕಾರವು ಈ ಕೆಳಗಿನ 


ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿರುತ್ತದೆ. 


1. 


ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿಗಳ ಉದ್ಯೋಗ ಸೃಜನಾ 
ಯೋಜನೆಯಡಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕೈಗಾರಿಕೆಗಳನ್ನು 
ಸ್ಥಾಪಿಸಲು ಗರಿಷ್ಟ ಸಾಲ ರೂ. 25 ಲಕ್ಷಗಳವರೆಗೆ ಬ್ಯಾಂಕ್‌ಗಳ ಮೂಲಕ 
ಸಾಲ ಸೌಲಭ್ಯ ಒದಗಿಸಿ ಸಣ್ಣ ಉದ್ಯಮಗಳನ್ನು ಸ್ಥಾಪಿಸಿ ಸ್ವಯಂ ಉದ್ಯೋಗ 
ಕೈಗೊಳ್ಳಲು ಅನುಕೂಲ ಒದಗಿಸಲಾಗುವುದು ಹಾಗೂ ಯೋಜನಾ ವೆಚ್ಚದ 
ಮೇಲೆ ಶೇ. 15 ರಿಂದ ಶೇ35 ರವರೆಗೆಗರಿಷ್ಟ ರೂ.3.75 ಲಕ್ಷದಿಂದ 
ರೂ.8.75 ಲಕ್ಷದವರೆಗೆ ಸಹಾಯಧನ ನೀಡಲಾಗುತ್ತಿದೆ. 

ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯ ಮೂಲಕ ಸೂಕ್ಷ್ಮ ಮತ್ತು ಸಣ್ಣ 
ಕೈಗಾರಿಕೆಗಳು ಸ್ಥಾಪಿಸಲು ರೂ.5.00 ಕೋಟಿಗಳವರೆಗೆ ಸಾಲ ಪಡೆದು 
ನಿಗದಿತ ಸಮಯದಲ್ಲಿ ಮರುಪಾವತಿ ಮಾಡಿದಅತಿ ಸಣ್ಣ ಮತ್ತು 
ಸಣ್ಣಕ್ಕೆಗಾರಿಕಾ ಘಟಕಗಳಿಗೆ 5 ವರ್ಷಗಳ ಅವಧಿಗೆ ಶೇಕಡ 6 ರಂತೆ ಬಡ್ಡಿ 
ಸಹಾಯಧನ ನೀಡಲಾಗುವುದು. 


ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಠ ಪಂಗಡದ ಉದ್ಯಮಶೀಲರಿಗೆ ವಿಶೇಷ 


EET RE 
ಘಟಕ ಉಪಯೋಜನ ಮತ್ತು 


ರಿಯಾಯಿತಿ ದರದಲ್ಲಿ ಕೈಗಾರಿಕಾ ನಿವೇಶನಗಳನ್ನು (ಗರಿಷ್ಟ 2 .ಎಕರೆ 
ಮತ್ತು ಶೇ 90 ರಿಯಾಯಿತಿ ದರದಲ್ಲಿ ಕೈಗಾರಿಕಾ ಶೆಡ್‌ಗಳನ್ನು 


4. ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಠ ಪಂಗಡದ ಉದ್ಯಮಶೀಲರಿಗೆ ವಿಶೇಷ 
ಘಟಕ ಉಪಯೋಜನೆ ಮತ್ತು ಗಿರಿಜನ ಉಪಯೋಜನೆಯಡಿಯಲ್ಲಿ ಸ್ವಯಂ 
ಉದ್ಯೋಗ ಕೈಗೊಳ್ಳಲು ಬ್ಯಾಂಕಿನಿಂದ ಸಾಲ ಒದಗಿಸಿ ಯೋಜನಾ ಪೆಚ್ಚದ 
ಮೇಲೆ ಶೇ 60 ರಷ್ಟು ಗರಿಷ್ಟ ರೂ500 ಲಕ್ಷ ಸಹಾಯಧನ | 


5. ಪರಿಶಿಷ್ಟ ಜಾತಿಯ ಮತ್ತು ಪರಿಶಿಷ್ಟ ಪಂಗಡದ ಮೊದಲ ಪೀಳಿಗೆಯ 
ಉದ್ಯಮಿದಾರರು ಬ್ಯಾಂಕ್‌/ ಹಣಕಾಸು ಸಂಸ್ಥೆಗಳಿಂದ ಸಾಲ ಪಡೆದು 
ಸ್ಥಾಪಿಸುವ ಹೊಸ ಘಟಕಗಳಿಗೆ ಗರಿಷ್ಟ ರೂ.2.00 ಕೋಟಿ ಯೋಜನಾ 
ವೆಚ್ಚದಲ್ಲಿ The Debt Fquity Ratio 21 
ಬ್ಯಾಂಕ್‌! ಹಣಕಾಸು ಸಂಸ್ಥೆಗಳಿಂದ ಸಾಲ ಮತ್ತು 13 ಪ್ರವರ್ತಕರ 
ಬಂಡವಾಳ)ಘಟಕಕ್ಕೆ ಪ್ರವರ್ತಕ ಬಂಡವಾಳ ಹೂಡಿಕೆಯ 1/3 ರಲ್ಲಿ ಶೇ.50 
ರಷ್ಟು ಬಡ್ಡಿರಹಿತಗರಿಷ್ಟ ರೂ.33 ಲಕ್ಷ ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ಆರ್ಥಿಕೆ 
ಸಹಾಯ ನೀಡಲಾಗುತ್ತಿದೆ. 


1:' ಮುದ್ರಾಂಕ ಶುಲ್ಕ ಏನಾಯಿತಿ 

2. ನೋಂದಣಿ ಶುಲ್ಕ ರಿಯಾಯಿತಿ. 
3. ಬಂಡವಾಳ ಹೂಡಿಕೆ ಸಹಾಯಧನ 
4. ಕಿರು ಮತ್ತು ಸಣ್ಣ ಕೈಗಾರಿಕೆಗಳಿಗೆ ವಿದ್ಯುತ್‌ ಸಹಾಯಧನ 
5. ಭೂ ಪರಿವರ್ತನಾ ಶುಲ್ವ ಮರುಪಾವತಿ. 

6. ರಫ್ತುಆದಾರಿತ ಘಟಕಗಳಿಗೆ ರಿಯಾಯಿತಿ. 

{ 
[J 
9. 


ತ್ಯಾಜ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಸಹಾಯಧನ. 


ವಿದ್ಯುತ್‌ತೆರಿಗೆ ವಿನಾಯಿತಿ 
. ತಾಂತ್ರಿಕಉನ್ನತೀಕರಣ, ಗುಣಮಟ್ಟ ಪ್ರಮಾಣ ಪತ್ರ ಸಹಾಯಧನ 
10. ಮಳೆ ನೀರುಕೊಯ್ದು / ಸಂರಕ್ಷಣೆ ಸಹಾಯಧನ 


KS 


ಆ) ರಾಜ್ಯದಲ್ಲಿ ಕಾರ್ಯನಿರ್ವಹಿ ಸಣ್ಣ ಕರ್ನಾಟಿಕ ರಾಜ್ಯದಲ್ಲಿ ಜೂನ್‌ 2020ರ ಅಂತ್ಸ್ಲದವರೆಗ'₹75.336 ಸೂಕ್ಷ್ಮ ಸಣ್ಣ 
ಈ ದ್ದು ಇವು 60,21.569 


ಕೈಗಾರಿಕೆಗಳ ಸಂಖ್ಯೆ 
ಕೈಗಾರಿಕೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ 
ಸೌಕರರೆಷ್ಟು ಈ ಕೈಗಾರಿಕೆಗಲು ನೌಕರರಿಗೆ 
ಒದಗಿಸುತ್ತಿರುವ ಸೌಲಭ್ಯಗಳೇನು; 
(ಕೈಗಾರಿಕೆಗಳ ವಿಳಾಸದೊಂದಿಗೆ ಮಾಹಿತಿ 


ಮತ್ತು ಮಧ್ಯಮ ಕೈಗಾರಿಕೆಗಳು ನೋಂದಾಯಿಸಿಕೊಂಡಿ। 


ಈ ಕೈಗಾರಿಕೆಗಳು ನಿಯಮಾನುಸಾರ ಭವಿಷ್ಯ ನಿಧಿ. £51, ಇನ್ನಿತರ! 


ಸೌಲಭ್ಸಗಳನ್ನು ಒದಗಿಸಬೇಕಾಗುತದೆ. 
6ನ್ನು 3; 


ಇ್ರ]ಈ ಕೈಗಾರಿಕೆಗಳಿಗೆ ಮತ್ತು ನ್‌ಕರರಿಗೆ 
ಸರ್ಕಾರದಿಂದ ನೀಡುತ್ತಿರುವ ಸೌಲಭ್ಯಗಳೇನು; 
ಈ ಕೈಗಾರಿಕೆಗಳಿಂದ ಕಳೆದ 03 ವರ್ಷಗಳಲ್ಲಿ 
ಸರ್ಕಾರಕ್ಕೆ ಬಂದಿರುವ ಆದಾಯವೆಷ್ಟು? 
(ಕೈಗಾರಿಕೆವಾರು ಮಾಹಿತಿ ನೀಡುವುದು) 


ಕರ್ನಾಟಕ ರಾಜ್ಯ ಕೈಗಾರಿಕಾ ನೀತಿ 2020-25 ರಂತೆ ಕೆಳಕಾಣಿಸಿದ ಪ್ರೋತ್ಸಾಹ 
ಮತ್ತು ರಿಯಾಯಿತಿ ಸೌಲಭ್ಯಗಳನ್ನು ಅರ್ಹ ಕೈಗಾರಿಕೆಗಳಿಗೆ ನೀಡಿ 
ಉತ್ತೇಜಿಸಲಾಗುತ್ತಿದೆ 


ಮುದ್ರಾಂಕ ಶುಲ್ಕ ವಿನಾಯಿತಿ 
ನೋಂದಣಿ ಶುಲ್ಕ ರಿಯಾಯಿತಿ. 


ರಿ 

j ಡಿಕೆ ಸಹಾಯಧನ 

. ಕಿರು ಮತ್ತು ಸಣ್ಣ ಕೈಗಾರಿಕೆಗಳಿಗೆ ವಿದ್ಯುತ್‌ ಸಹಾಯಧನ 
5, ರ್ತೆನಾ ಶುಲ್ಕ ಮರುಪಾವತಿ. 

6. ರಫ್ತುಆದಾರಿತ ಘಟಕಗಳಿಗೆ ರಿಯಾಯಿತಿ. 

7. ತ್ಯಾಜ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಸಹಾಯಧನ. 

8. ವಿದ್ಯುತ್‌ತೆರಿಗೆ ವಿನಾಯಿತಿ 

9. ತಾಂತ್ರಿಕಉನ್ನತೀಕರಣ, ಗುಣಮಟ್ಟ ಪ್ರಮಾಣ ಪತ್ರ ಸಹಾಯಧನ 
10. ಮಳೆ ನೀರುಕೊಯ್ದು / ಸಂರಕ್ಷಣೆ ಸಹಾಯಧನ 

Il. ತಂತ್ರಜ್ಞಾನ ಉನ್ನತೀಕರಣಕ್ಕೆ ಬಡ್ಡಿ ಸಹಾಯಧನ 


ಈ ಕೈಗಾರಿಕೆಗಳಿಂದ ಕಳೆದ 03 ವರ್ಷಗಳಲ್ಲಿ ಕೈಗಾರಿಕೆ ಮತ್ತು ವಾಣಿಜ್ಯ 
ಇಲಾಖೆಯು ಯಾವುದೇ ಆದಾಯ ಸ್ಟೀಕರಿಸಿರುವುದಿಲ್ಲ. 


ಸಿಐ 31 ಸಿಎಸ್‌ಸಿ 2021 
} 


. (ಸಿ ಪಾಟೇಲ್‌) 
ಸಣ್ಣ ಕೈಗಾರಿಕೆ ಹಾಗೂ 
ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಸಚಿವರು. 


) 


